ಲಿಖಿತ ಮೂಲಕ ಉತರಿಸುವ 
ಪುಶ್ನೆ 


ಕರ್ನಾಟಿಕ ವಿಧಾನ ಪರಿಷತ್ತು 
ನೂರ ನಲವತಮೂರನೆಯ ಅಧಿವೇಶನ 
ಸೋಮವಾರ, ದಿನಾ೦ಕ : 01 ನೇ ಫೆಬ್ರವರಿ, 2021 


ರಾಜ್ಯದ ಸಮಾಜ ಕಲ್ಯಾಣ ಇಲಾಖೆಯಡಿಯಲ್ಲಿನ ಹಾಸ್ಕೆಲ್‌ಗಳ ಸ್ಥಿತಿಗತಿ ಕುರಿತು 


ಶ್ರೀ ಪಿ.ಆರ್‌. ರಮೇಶ್‌ (ನಾಮನಿರ್ದೇಶನ ಹೊಂದಿದವರು) - 


119 (179) ಮಾನ್ಯ ಸಮಾಜ ಕಲ್ಯಾಣ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ:- 


(ಅ) ರಾಜ್ಯದಲ್ಲಿ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಒಟ್ಟು ಎಷ್ಟು ವಿದ್ಯಾರ್ಥಿ ವಸತಿ ನಿಲಯಗಳು 
(ಹಾಸ್ಕೆಲ್‌ಗಳು) ಅಸ್ಮಿತ್ವದಲ್ಲಿವೆ; (ಜಿಲ್ಲಾವಾರು/ತಾಲ್ಲೂಕುವಾರು ಮಾಹಿತಿ ನೀಡುವುದು) 


(ಆ) ಈ ವಸತಿ ನಿಲಯಗಳಲ್ಲಿ ಮೂಲಭೂತ ಸೌಕರ್ಯಗಳಾದ ಶೌಚಾಲಯ, ಶುದ್ದ ಕುಡಿಯುವ ನೀರು, 
ಬೆಡ್‌ಗಳ ಕೂರತೆ ಮತ್ತು ಶುಚಿಯಾದ ಕೋಣೆಗಳ ವ್ಯವಸ್ಥೆ ಇಲ್ಲದೇ ಇರುವ ಶಠುರಿತು ಒಟ್ಟಿ ಎಷ್ಟು 
ದೂರುಗಳು ಸಲ್ಲಿಕೆಯಾಗಿವೆ; ಮತ್ತು ಎಷ್ಟು ದೂರುಗಳಿಗೆ ಸರ್ಕಾರದಿಂದ ಸೂಕ್ತ ಕ್ರಮ ಜರುಗಿಸಲಾಗಿದೆ; 


(ಇ) ಈ ವಸತಿ ನಿಲಯಗಳಲ್ಲಿರುವ ಪ್ರತಿ ವಿದ್ಯಾರ್ಥಿಗೆ ಎಷ್ಟು ಪ್ರಮಾಣದ ಪೌಷ್ಟಿಕಾಂಶಗಳ ಆಹಾರವನ್ನು 
ನೀಡಲು ನಿಯಮ ರೂಪಿಸಲಾಗಿದೆ; ದೈನಂದಿನವಾಗಿ ಈ ನಿಯಮಗಳ ಪಾಲನೆ ಪರೀಶಿಲಿಸಲು 
ಯಾವುದಾದರೂ ವ್ಯವಸ್ಥೆ ಜಾರಿಯಲ್ಲಿದೆಯೆಳಿ; (ವಿವರ ನೀಡುವುದು) 


(ಈ) ಸದರಿ ಹಲವು ವಸತಿ ನಿಲಯಗಳಲ್ಲಿ ಸೂಕ್ತ ಗ್ರಂಥಾಲಯಗಳು ಇಲ್ಲದೇ ಇರುವುದು, ಮತ್ತು ಇರುವ 
ಗ್ರಂಥಾಲಯಗಳ ಸಮರ್ಪಕ ನಿರ್ವಹಣೆ ಆಗದೇ ಇರುವ ವಿಷಯ ಸರ್ಕಾರದ ಗಮನಕ್ಕೆ ಬಂದಿದೆಯೇ ; 
ಬಂದಿದ್ದಲ್ಲಿ, ಸರ್ಕಾರದ ಕ್ರಮವೇನು? (ವಿವರ ನೀಡುವುದು) 


